ಜೆ.ವಿ.ಗಾಯತ್ರಿ 


ಮೈಸೂರು ಅರಮನೆಯ ಸರಸ್ವತಿ ಭಂಡಾರ 


ಮ 


ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ರ 
ವರು ಸ್ವತಃ ಸಂಸ್ಕತ ಮತ್ತು ಕನ್ನಡದಲ್ಲಿ ಅನೇಕ ಕೃತಿ 
ಗಳನ್ನು ರಚಿಸಿದ ಕೀರ್ತಿ ಪಡೆದಿದ್ದರು. 1831ರಲ್ಲಿ 
ಆಡಳಿತವನ್ನು ಇಂಗ್ಲೀಷ್‌ ಸರ್ಕಾರದ ವಶಕ್ಕೊಪ್ಪಿಸಿ 
ನಂತರವೂ ಇವರ ಆಸ್ಥಾನವು ಸುಪ್ರಸಿದ್ಧ ವಿದ್ವಾಂಸ 
ರಾದ ಕುಣಿಗಲ್‌ ರಾಮಾಶಾಸ್ತ್ರ, ಕವಿ ವರದಾಚಾರ್ಯ, 
ಆನಂದಾಳ್ವಾರ್‌, ಕುಂಭಕೋಣದ ಶೇಷಾಚಾರ್ಯ, 
ಹಿಷ್ಟುಪನದಾಹಸಾರು ರಂದ ಅಲಂಕರಿಸಲ್ಪಟ್ಟಿತ್ತು. ಇವರು 
"ಪ್ರೀ ತತ್ವನಿಧಿ', “ಗಣಿತ ಸಂಗ್ರಹ', *ಸೌಗಂಧಿಕಾಪರಿ 
ಣಯ, “ಸಂಖ್ಕಾ ಒರತ್ನಾಕೋಶ', “ಕರ್ನಾಟಕ ಭಾಷಾ 
ನುವಾದ', "ದುಹಾಕೋಶಸುಧಾಕರ' ಇತ್ತಾದಿ 
ಪ್ರಾಚೀನ ಗ್ರಂಥವನ್ನು ದೇವತಾಚಿತ್ರಗಳೊಡನೆ ಅಂಬಾ 
ವಿಲಾಸ ಮುದ್ರಾಕ್ಷರ ಶಿಲಾಯಂತ್ರದಲ್ಲಿ ಅಚ್ಚುಹಾಕಿಸಿ 
ಸಮುಖದ ವಿದ್ವಾಂಸರಿಗೆ ಉಚಿತವಾಗಿ ನೀಡಿದ್ದರು". 


ಮೈಸೂರಿನ ವಿದ್ವಾಂಸರಲ್ಲದೆ ನೆರೆಯ ಸಂಸ್ಥಾನಗ 
ಳಾದ ಮಹಾ ಹಾರಾಷ್ಟ್ರ ಮತ್ತು ತಂಜಾವೂರಿನ 
ವಿದ್ವಾಂಸರು ಸಹ ಮುಮ್ಮಡಿ ಕೃಷ್ಣ ರಾಜರ 
ಪ್ರೋತ್ಸಾಹಕ್ಕೆ ಪಾತ್ರರಾದರು. ಪೇಶ್ವೆಗಳ ಅವನತಿಯ 
(1818) ನಂತರ ” ಅನೇಕ ಮರಾಠಾ ವಿದ್ವಾಂಸರು 
ಮೈ ಸೂರಿನ ರಾಜಾಶ್ರಯವನ್ನು ಅವಲಂಬಿಸಿದರು. 
ಮುಮ್ಮಡಿ ಕೃಷ್ಣರಾಜ ರಚಿತ ಕ ಳೇ ಅಲ್ಲದೆ ಈ 
ವಿದ್ವಾಂಸರು “ಕಲೆ, ಸಾಹಿತ್ಯ ಧರ್ಮ, ತರ್ಕ, ಇತಿ 
ಹಾಸ, eis ವಗರ ಸಂಬಂದಿಸಿದಂತೆ 
ಸಾತ ಕೃತಿಗಳು, ಪ್ರಾಚೀನ 


ದಾಗ ಬ ಅಚ್ಚಾದ ಹಲವಾರು 
ಮುದ್ರಿತ ಗ್ರಂಥಗಳ ಅಪೂರ್ವ ಸಂಗ್ರ ಹವೇ ಸರಸ್ವತಿ 
ಭಂಡಾರವೆಂದು ಪ್ರಸಿದ್ಧವಾದ ಅರಮನೆಯ ಗ್ರಂಥ 
ಭಂಡಾರ. ಸ 


ಮೈಸೂರು ಅರಮನೆಯು 1897ರಲ್ಲಿ ಅಗ್ನಿ 
ದುರಂತಕ್ಕೀಡಾದಾಗ  ಉತ್ತರಥಾಗಲ್ಲಿದ್ದ  ಸರಸ್ವಃ 


ಭಂಡಾರವು ಸಹ ಸುಟ್ಟು ನಾಶವಾಯಿತು. ಅನೇಕ 
ಸಂಸ್ಕೃತ ಹಸ್ತಪ್ರತಿಗಳು, ಗ್ರಂಥಗಳು ಮತ್ತು ತಾಳೆಗರಿ 
ಕ 


೨೧೮ 


ಕ ಇಲಾಖೆಯಲ್ಲಿದ್ದ ಶಾರದಾ 


ಪತ್ರಗಳು ನಾಶವಾದವು? ಮಹಾರಾಣಿ ವಾಣಿವಿಲಾಸ 
ಸನ್ನಧಾನದವರು ಅರಮನೆ ಚಾಮುಂಡಿ ತೊಟ್ಟೆ 
ವಿಗ್ರಹವನ್ನು ಜಗನ 
ಮೋಹನ ಚಾವಡಿ ಪ್ರತಿಷ್ಠಾಪಿಸುವುದರೊಡನೆ 
ಸರಸ್ವತಿ ರಸತಿಭಂಡಾರದ ಪುನರಜ್ಜೀವನ : ಕಾರ್ಯ 

ಜಾ ಭೋ ಹಲವಾರು ಕನ್ನಡ ಮತ್ತು ಸಂಸ್ಥತದ 
ಟು ಗ್ರಂಥಗಳ ಪುನರ್‌ ಸಂಗ್ರ ಹದೊಡನೆ 
ಭಂಡಾರವನ್ನು ಅರಮನೆ ಕಛೇರಿಯ ಆಂಗ್ಲ ಭಂಡಾರ 
ದೊಡನೆ ವಿಲೀನಗೊಳಿಸಿದರು. 1905ರಲ್ಲಿ ಭಂಡಾ 
ರವು ಆಂಗ್ಲ ಗ್ರಂಥಭಂಡಾರದಿಂದ ಬೇರ್ಪಟ್ಟು ಓರ್ವ 
ಅಧಿಕಾರಿಯ ಮೇಲ್ವಿಚಾರಣ ಣೆಗೆ ಒಳಪಡಿಸಲ್ಪಟ್ಟಿತು. 
ಜಗನಮೋಹನ ಚಿತ್ರಶಾಲೆಯಲ್ಲಿದ್ದ ಸರಸ್ವತಿಭಂಡಾರ 
ವನ್ನು ನವೆಂಬರ್‌ 1928ರಲ್ಲಿ ಮಹಾರಾಜ ಸಂಸ್ಕೃತ 
ಪಾಠಶಾಲೆಯೊಡನೆ ಸೇರಿಸಿ ಪಾಠಶಾಲೆಯ ಮಧ್ಯದ 
ತೊಟ್ಟಿಗೆ ಾಂತರಿಸಲಾಯನನೆ. ಇಲ್ಲಿ ಡ್ಯೂವಿರವರ 
ದಶಾಂಕ ಪದ್ಧತಿ ಮತ್ತು ವೆದೀಕರಾಸ್ತ್ರ ಕ್ರಮದಂತೆ 
ಗ್ರಂಥಗಳ ಪುನರ್‌ಜೋಡಣೆ ಕಾರ್ಯ ಪ್ರಾರಂಭಿಸಲಾ 
ಯಿತು. ಈ ಸಮಯದಲ್ಲಿ ಭಂಡಾರದಲ್ಲಿ 1,675 
ಓಲೆಗರಿ ಹಸ್ತಪ್ರತಿಗಳು ಮತ್ತು 2,426 ಪುಸ್ತಕಗಳು 
ಇದ್ದವು". 


ಭಂಡಾರದ ಗ್ರಂಥಗಳ ವ್ಯವಸ್ಥಿತ 
ಕಾರ್ಯ ಪ್ರಾರಂಭಿಸಿದವರು ಪ ಪ್ರಾಚ್ಛ 


ಜೋಡಣೆ 
ಸಂಶೋಧನಾ 


ಸಂಸ್ಥೆಯ ಕ್ಕುರೇಟರ್‌ರಾದ ಶಾಮಾಶಾಸ್ತ್ರಿ ಮತ್ತು ಲಕ್ಷ್ಮಿ 
ಪುರಂ ಶ್ರೀನವಾಸಾಚಾರ್ಯರವರು. 


ಫೊಡಾರದ ಎರ 
ಡನೆಯ “ಪಂಡಿತರಾದ ಶ್ರೀನಿವಾಸ ದೇಶಿಕಾಚಾರ್ಯರ 
1919ರ ವರದಿಯಂತೆ “ಚೋಳ ದೇಶದಿಂದ ಕೂಟ 
ಲೇಖಕರನ್ನು ರ ತಾ । ಅವರಿಂದ ಗ್ರಂಥಗ 
ಳನ್ನು ಬರೆಸುತ್ತಿದ್ದರು. ಹಸ್ತಪ್ರತಿಗಳನ್ನು. ಹೊಲಿದು 
ಅದರ ಮೇಲೆ “ಡಿತ್ರಗಾರರಿಂದ. ನಂಬರು ವಿಳಾಸಗ 
ಛನ್ನು ಬರೆಸುತ್ತಿದ್ದರು. ಹಸ್ತಪ್ರತಿಗಳನ್ನು ಬಟ್ಟೆಯ 
ಗಂಟುಗಳಲ್ಲಿಟ್ಟು ಕ್ರಿಮಿನಾಶಕ . ನುಸಿಗುಳಿಗೆಗಳನ್ನಿರಿಸಿ 
ಜೋಡಿಸಿಡುತ್ತಿದ್ದರು; ಹಸ್ತಪ್ರತಿಗಳ. ಸಂರಕ್ಷಣೆಗಾಗಿ 
ಭಂಡಾರದಲ್ಲಿ. ತಯಾರಿಸ ಲಾದ ಎಣ್ಣೆಯನ್ನು ಲೇಪೊಸಿ 
ಡುತ್ತಿದ್ದರು. ಗ್ರಂಥಗಳಿಗೆ ಕ್ಕಾಲಿಕೊ ಮತ್ತು ಕಿತ್ತಾನಾರಿ 


ಇತಿಹಾಸ ದರ್ಶನ 


ಜೆ 


ನಿಂದ ರಟ್ಟುಕಟ್ಟುತ್ತಿದ್ದರು. ಇಬ್ಬರು ಲೇಖರಿಗಳು ರೂ 
15.00ರ ವೇತನದ ಮೇರೆಗೆ ಹಸ್ತಪ್ರತಿಗಳನ್ನು ಪ್ರತಿ 
ಮಾಡಲು ನಿಯುಕ್ತರಾಗಿದ್ದರು*. ನವರಾತ್ರಿಯ ಸಮ 
ಯದಲ್ಲಿ ರಾಜಧಾನಿಯ ಲೇಖಕರಲ್ಲದೆ ಪರಸ್ಥಳದವ 
ರಿಂದಲೂ ಗ್ರಂಥಗಳನ್ನು ಪ್ರತಿ ಮಾಡಿಸುತ್ತಿದ್ದರು. 
ಸರಸ್ವತಿ ಪೂಜೆಯ ದಿನದಂದು ದಂಪತಿಪೂಜೆ ಕಟ್ಟೆ 
ಯನ್ನು ಏರ್ಪಡಿಸಿ ಚಾಮುಂಡಿ ತೊಟ್ಟಿಯ ವಿದ್ವಾಂಸ 
ದಂಪತಿಗಳಿ ಸರಸ್ವತಿದೇವಿಯ ವಿಗ್ರಹ, ' ಶಾಲು 
ಮತ್ತು ಸೀರೆಗಳೊಂದಿಗೆ ಸನ್ಮಾನಿಸುತ್ತಿದ್ದರು. 


ಮಹಾರಾಣಿ ವಾಣಿವಿಲಾಸ ಸನ್ನಿಧಾನದವರ 
ಅಪ್ಪಣೆಯಂತೆ ಪ್ರಾರಂಭಿಸಲ್ಪಟ್ಟ ಹಸ್ತಪ್ರತಿಗಳ ಪ್ರತಿ 
ಮಾಡುವ ಮತ್ತು ಪ್ರಾಚೀನ ಗ್ರಂಥಗಳ ಮುದ್ರಣ 


ಅರಮನೆ ಕಂಟ್ರೋಲರ್‌ 

ಶ್ರೀನಿವಾಸಮೂರ್ತಿಯವರು 
ಮುಮ್ಮಡಿ ಕೃಷ್ಣರಾಜ ಒಡೆಯರ್‌ ವಿರಚಿತ “ಸೌಗಂಧಿ 
ಕಾಪರಿಣಯ' 'ಮತ್ತು “ಸಹಸ್ರಾಯುಕಥೆ' ಗಳ ಪುನಃ 
ಮುದ್ರಣ ಕೈಗೊಂಡಿದ್ದರು'. 


ಕರ್ನಾಟಕ ಕಾವ್ಯ ಕಲಾನಿಧಿ ಮಾಸಪತ್ರಿಕೆಯ 
ಸಹಸಂಪಾದಕರಾದ ಎಂ.ಎ. ರಾಮಾನುಜ ಯಂಗಾರರು 
ಮತ್ತು ಚಾಮುಂಡಿತೊಟ್ಟಿಯ ಗುಂಡ್ಲುಪಂಡಿ ಪ್ರ ಲಕ್ಷಣಾ 
ಚಾರ್ಯರಿಗೆ ಮುಮ್ಮಡಿ. ಸೃಷ್ಣಗಾಣತ ಕೃತಿಗಳ ಪುನ 


ಮುದ್ರಣಕ್ಕೆ ಅನುಮತಿ (ಡಲಾಗಿತ್ತು. ಎಂ.ಎ. 
ರಾಮಾನುಟೈಿಯ ಯ ಯ್ಯಂಗಾರರು ee ರಾಜ ವಿರಚಿತ 
ಚಿಕ್ಕದೇ ವರಾಯ 


 ಬಿನ್ನಪ್ಪಂ, ಗೀತಾಗೋಪಾಲಂ 
ಕೃತಿಗಳನ್ನು ಪ್ರಕಟಿಸಿತ್ತು 


ಇತಾದಿ 
ಪ 


ಕೆಲವು ಅಪರೂಪದ ಹಸ್ತಪ್ರತಿಗಳನ್ನು ವಿವಿಧಡೆಗ 
ಅಂದ ಭಂಡಾರದಲ್ಲಿ ಸಂಗ್ರಹಿಸಿಡಲಾಗಿತ್ತು. ಇವುಗಳಲ್ಲಿ 
ತಿರುಪತಿಯಿಂದ ಸಂಗ್ರಹಿಸಿದ ಆನಂದಭಟ್ಟನ ಗಜಶಾಸ್ತ್ರ 
ಕೃತಿ 2 .ಮತ್ತು ಪಂಡಿತರತ್ನ ಕಾಶಿವೆಂಕಟಾಚಲಶಾಸ್ತ್ರ 
ನೀಡಿದ 1,224 ಗ್ರಂಥಗಳು ಮತ್ತು 54 ಹಸ್ತಪ್ರತಿ 


ಇತಿಹಾಸ ದರ್ಶನ 


ಶಾಲಾ 


ಗಳು!! ಅತ್ಯಂತ ಉಪಯುಕ್ತವಾದವು. 1936- 
37ರಲ್ಲಿ ಭಂಡಾರವು 5,455 ಪುಸ್ತಕಗಳು, 744 
ತಾಳೆಗರಿ ಗ್ರಂಥಗಳು ಮತ್ತು 108 ಹಸ್ತಪ್ರತಿಗಳನ್ನೊ 
ಳಗೊಂಡಿತ್ತು ನ ಕಾಲಕ್ರಮೇಣ ಈ ಸಂಖ್ಯ ವೃದ್ಧಿ 
ಯಾಗಿ 1959-60ರಲ್ಲಿ 2724 ಒಲೆಗರಿ ಗ್ರಂಥ 
ಗಳು 5,987 ಮುದ್ರಿತ ಪುಸ್ತಕಗಳು 22 ಖಾಸಾ 


ಪಾರಾಯಣ ಪುಸ್ತಕಗಳು ಮತ್ತು 154 ಪಂಚಾಂಗ 
| ಗಳಿದ್ದವು" 


ವೇದ, ಪ್ರಯೋಗ, ನಿಬಂಧ ಇತಿಹಾಸ, ಪುರಾಣ 


ಸ್ತೋತ್ರ ಪದ್ಧಕಾವ) ಗದ್ಯಕಾವ್ಯ ಚಂಪುನಾಟಕ 
ಅಲಂಕಾರಶಾಸ್ತ್ರ ಸ್ತ್ರ, ವ್ಕಾ ಕರಣ, ಶಿಲ್ಪ: ಶಾಸ್ತ ಸ್ತ್ರ ಭರತಶಾಸ್ತ್ರ ಸ 
ಮಂತ್ರಶಾಸ್ತ್ರ ಸ್ತ್ರ ಜ್ಕೊ ಶಿಷ್ಯ ಅಗಮ” ನಾ ಶಾಸ್ತ್ರಿ 


ಪೂರ್ವವಿನಿಮಾಂಸ, “ವೇದಾಂತ ಇತ್ಯಾದಿ ವಿಷಯಗಳಿಗೆ 
ಸಂಬಂಧಿಸಿದ ಅಪ್ರಕಟಿತ ಕನ್ನಡ "ಮತ್ತು ಸಂಸ್ಕೃತ 
ಹಸ್ಮಪ್ರತಿಗಳನ್ನು ಮುದ್ರಿಸಿ ನಾಡಿನ ವಿದ್ವಾಂಸರೆಲ್ಲರಿಗೊ 
ವಿತರಿಸಲಾಗುತ್ತಿತ್ತು. 1912- Fe ಭಂಡಾರದಲ್ಲಿದ್ದ 
150 ಓಲೆಗರಿಗ ಗ್ರಂಥಗಳ ವಿವರಣಾತ್ಮಕ ಸೂಚಿಯನ್ನು 
ಸಿದ್ಧಪ ಡಿಸಲಾಗಿತ್ತು' ಹಸ್ಮಪ್ರತಿಗಳ ಮತ್ತು ಗ್ರಂಥಗಳ 
ಸೂಚಿಯನ್ನು 1940ರಲ್ಲಿ ಪ್ರಕಟಿಸಲಾ 
ಗಿತ್ತು”. ಭಂಡಾರದ ಗ್ರಂಥ ಸಂಗ್ರಹದ ವಾರ್ಷಿಕ ' 
ತಪಾಸಣಿಯನ್ನು 1942ರಲ್ಲಿ ಪಾಠಶಾಲೆಯ ಪ್ರಾಧ್ಯಾ 
ಪಕರುಗಳು ಕೈಗೊಂಡರು. ಸಿ. ಕೃಷ್ಣಮೂರ್ತಾ' ಚಾರ್ಯ, 
ಪಿ. ನಾರಾಯಣಶಾಸ್ತ್ರಿ ಮತ್ತು "ಜೋ ಯಿಸ್‌ ವೆಂಕಟಾ 
ಚಾರ್ಯರನ್ನೊಳಗೊಂಡ ಸಮಿತಿಯು 1946ರಲ್ಲಿ 
ನೀಡಿದ ವರದಿಯಂತೆ ನಿಯತ ಕಾಲಿಕೆಗಳು ಮತ್ತು 
ಪುಸ್ತಕಗಳ ಬಿಡಿ ಪ್ರತಿಗಳನ್ನು ಮೈಸೂರಿನಲ್ಲಿರುವ 
ಗ್ರ ಂಥಫಾಯಗಳಿಗೂ ಮತ್ತು ಬಟ ಕ 
ಚಾಮುಂದೇಶ್ರ ರಿ ದೇವಸ್ಥಾನಕ್ಕೂ ವಿತರಿಸಲಾಯಿತು. 


ಹೀಗೆ ಅರಮನೆ ಸರಸ್ವತಿ ಭಂಡಾರವು ತನ್ನ 
ಅಪಾರ ಗ್ರಂಥಸಂಪತ್ತಿನಿಂದ "ವಿದ್ವತೆಲೋಕಕ್ಕೆ ಮಹತ್ವ 
ಪೂರ್ಣ ಸೇವೆ ಸಲ್ಲಿಸಿದೆ. 


ಎ೨೦ 


ಅಡಿ ಟಿಪ್ಪಣಿಗಳು 


ಸ್ಸ. ಬ್ರಿ ರಾಮಕೃಷ್ಣರಾವ್‌, ಶ್ರೀಮನ್ಮ ಹಾರಾಜರವರ ವಂಶಾವಳಿ, ಭಾಗ-2, ಮೈಸೂರು, 1922 ಪುಟ 171-72 
2. ಆರೆ ಸರ್ಕಾರಿ "ಸಂಖ್ಯೆ 111, ಮೈಸೂರು, 8ನೇ ಏಪ್ರಿಲ್‌ 1897, ಮೈಸೂರು ಸರ್ಕಾರದ ನಡವಳಿಕೆಗಳು 
3. ಅರಮನೆ ಕಛೇರಿ ಕಡತ, ಕ್ರಮಸಂಖ್ಯೆ 14, 5:261, 1922- 28 
4. ಅರಮನೆ ಆಡಳಿತ ವರದಿ, 1930-31, ಪ್ರ 25 
5. ಆರ್‌.ಎಸ್‌. ಶಿವಗಣೇಶಮೂರ್ತಿ, ಸ್ರಾಸೂಜನಲ್ಲ ಸಂಸ್ಕೃತ ವಿದ್ವತ್ತು ಬೆಳೆದು ಬಂದ ಬಗೆ”, ವಜ್ರ ದೀಪ್ತಿ, 
ಕನ್ನಡ ಸಾಹಿತ್ಯ 'ಸ ಸಮ್ಮೇ ೇಳನದ ವಜ್ರಮಹೋತ್ಸವ ಸ್ಮ ರಣ ಸಂಚಿಕೆ ಮೈಸೂರು, 1991, ಪು. 11 
6. ಅರಮನೆ ಕಂಟ್ರೋಲರ್‌ ಕಛೇರಿ ಕಡತ ಸಂಖ್ಯೆ 14, 1902-21 
7. ಅರಮನೆ ಕಂಟ್ರೋಲರ್‌ ಕಛೇರಿ ಕಡತ ಸಂಖ್ಯೆ: 4, 1894-1904 
* ಮುಮ್ಮಡಿ ಕ್ಷ ಕೃಷ್ಣ ಷ್ಠರಾಜ ಒಡೆಯರ್‌ ರವರಿಂದ ವಿರಚಿತವಾದ ಕನ್ನಡ ಗ್ರಂಥಗಳು ಕೆಳಕಂಡಂತಿವೆ 
1.ಸೌ ನಿಗಂಧಿಕಾ ಪರಿಣಯ. 2. ಸಂಕ್ಷೇಪ €ಪ ಸೌಗಂಧಿಕಾಪರಿಣಯ, 3. ಷಟ್ಟದಿ ರೂಪವಾದ : Trucos, 
4. ಸಂಸ್ಕಾರವು ಕೆ ಕೃಷ್ಣಕಥಾಸಾರಸಂಗ್ರಹ, 6. ಕೃಷ್ಣಕಥಾರತ್ನಾಕರ, 7. ಮೈ ಸೂರು ಸಂಸ್ಥಾನದ 
ರಾಜವಿಜಯ 8. ಪ್ರಭಾವತಿ ಹರಣ, 9. ಉಷಾಪ ಪರಿಣಯ. 10. ರುಕ್ಮಿ ಣೀಕಲ ಸ್ಕಾ. “ll; ಗಜೇಂದ್ರಮೋಕ್ಸೆ, 
12. ಸಾವಿತ್ತು; ಪಾಖ್ಕಾನ, 13. ಸಮಂತಾಕೋಪಾಖ್ಯಾನ, 14. ಧ್ರುವಚರಿತ, 15. ನಳಕೂಬರವಿಲಾಸ, 


ಶಿ 
16. ಚಾಮುಂಡಾಗಂ ಜೀಘ್ರ ಇಸ್ಲೇಟು ಮುಂತಾಡ್ದು ಆಟದ ಶ್ಲೋಕ (ಕೋಶ್ಚಕ), 18. ಶಾಕುಂತಲಾ ಕಥೆ, 19. 


ಮಾಲವಿಕಾಗ್ನಿಮಿತ್ರ. 20. ವಿಕ್ರಹೋದ್ವಶೀ €ಯ, 21. ಜಾತಕ ಸಾಮ್ರಾಜ್ಯ, 22. ಚತುರಂಗಸಾರಸರ್ವ, 23. ಶ್ರೀತತ್ವ 
ನಧಿ, 24. ಶ್ರೀಮುದ್ರಾ ಮಾಯಣ ತಾತ್ಟರ್ಯವಿ ವಿಶಾಷ್ಟಕು, 25. ಪಂಚತ ತ! 26. ಬತ್ತೀಪುತ್ಥಳಿಕ ಕಥ್ನಾ 27. ಕಾದಂಬರಿ 
ಕಥೆ, 28. ಡೇವಿಭಾಗವತದ ಕಥೆ, 29. ಶ್ರೀಭಾಗವತದ ಕಥೆ, 30. ಮಹಾಭಾರತ ಕಥೆ, 31. ಯಾದವಗಿರಿ 
ಮಹಾತ್ಮೆ. 32. ಶಂಕರಸಂಹಿತಾ. 

8. ಆದೇ 

9. ಆದೇ 


ರದಿ 1930-31, ಪುಟ 25 


10. ಆರಮನ ಆಡಳಿತ 
ಡಳಿತ ವರದಿ 1936-37, ಪುಟ 31 


11. ಅರಮನೆ ಅಡ 
12. ಅದೇ 
13. ಅರಮನೆ ಆಡಳಿತ ವರದಿ. 1959-60 


, 14. ಸರಸ್ವತಿ ಭಂಡಾರದ ವಾರ್ಷಿಕ ವರದಿಗಳು, 1928-29, 1934-35, 1935- 36ವ ಮತ್ತು 1936-37. 


15. ಅರಮನೆ ಕಛೇರಿ ಕಡತ ಸಂಖ್ಯೆಃ 7:261, 1920-26 
16. ಸರಸ್ವತಿ ಭಂಡಾರದ ಕಡತ ಸಂಖ್ಯೇ 164, 25(1):447, 1942-49 


